KA/ BG-GPO/ 2515 / WPP-47 / 2006-2008 





GQ 


ಕರ್ನಾಟಕ ರಾಜ್ಯಪತ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೨ ಬೆಂಗಳೂರು, ಗುರುವಾರ, ಅಕ್ಟೋಬರ್‌ ೪, ೨೦೦೭ (ಆಶ್ಚಯುಜ ೧೨, ಶಕ ವರ್ಷ ೧೯೨೯) ಸಂಚಿಕೆ ೪೦ 


ಭಾಗ - ೫ 











ಸರ್ಕಾರದ ಮತ್ತು ಖಾಸತಿ ಜಾಹೀರಾತುಗಳು, ಲೋಕಸೇವಾ ಆಯೋಗದ 
ಜಾಹೀರಾತುಗಳು, ನೇಮಕಾತಿ ಸಮಿತಿಗಳ ಜಾಹೀರಾತುಗಳು. 


ಕೃಷಿ ಇಲಾಖೆ 
ಕೃಷಿ ಆಯುಕ್ತರ ಕಾರ್ಯಾಲಯ, ಶೇಷಾದ್ರಿ ರಸ್ತೆ, ಬೆ೦ಗಳೂರು-1 
ಟೆಂಡರ್‌-ಕಂ-ಬಹಿರಂಗ ಹರಾಜು 
ಸಂಖ್ಯೆ: ಸಾಮಾನ್ಯ:ಜಡವಸ್ತು/ಅನುಪ/72/2007-08, ದಿನಾಂಕ: 19ನೇ ಸೆಪ್ಟೆಂಬರ್‌ 2007 
ವಿಷಯ: ಕೃಷಿ ಆಯುಕ್ತರ ಕಛೇರಿ ಶೇಷಾದ್ರಿ ರಸ್ತೆ, ಬೆಂಗಳೂರು ಕಛೇರಿಗೆ ಸೇರಿದ ಅನುಪಯುಕ್ತ 
ಜಡವಸ್ತುಗಳನ್ನು (ಪೀಠೋಪಕರಣ) ಟೆಂಡರ್‌-ಕಂ-ಬಹಿರಂಗ ಹರಾಜು ಮೂಲಕ ವಿಲೇವಾರಿ 
ಮಾಡುವ ಕುರಿತು. 

ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆ೦ದರೆ ಕೃಷಿ ಆಯುಕ್ತರ ಕಛೇರಿ, ಶೇಷಾದ್ರಿ ರಸ್ತೆ, ಬೆ೦ಗಳೂರು-1 
ಕಛೇರಿಗೆ ಸೇರಿದ ಅನುಪಯುಕ್ತ ಜಡವಸ್ತುಗಳನ್ನು (ಪೀಠೋಪಕರಣ) ಹಾಲಿ ಇರುವ ಸ್ಥಿತಿಯಲ್ಲಿ ದಿನಾಂಕ: 30.10.2007 
ರಂದು ಅಪರಾಹ್ನ 4.00 ಗಂಟೆಗೆ ಈ ಕಛೇರಿ ಆವರಣದಲ್ಲಿ ಲಾಟ್‌ವಾರು ಟೆಂಡರ್‌-ಕಂ-ಬಹಿರಂಗ ಹರಾಜು ಮೂಲಕ 
ವಿಲೇವಾರಿ ಮಾಡಲಾಗುವುದು. 

ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವವರು ರೂ.5,000/- ಠೇವಣಿ ಇಡಬೇಕು. ಟೆಂಡರುದಾರರು ಖಾಲಿ 
ಕಾಗದದಲ್ಲಿ ಲಾಟುವಾರು ದರ ನಮೂದಿಸಿ ರೂ.5,000/- ಇ.ಎಂ.ಡಿ. ಯನ್ನು ಕೃಷಿ ನಿರ್ದೇಶಕರು, ಬೆ೦ಗಳೂರು ಇವರ 
ಪದನಾಮದಲ್ಲಿ ತೆಗೆದು ದಿನಾಂಕ: 29.10.2007 ಅಪರಾಹ್ನ 5.00 ಗಂಟೆಗೆ ಒಳಗೆ ಸಲ್ಲಿಸಬೇಕು. ಹೆಚ್ಚಿನ ವಿವರ ಹಾಗೂ ಇತರೆ 
ಷರತ್ತುಗಳಿಗೆ ಕೇಂದ್ರ ಕಚೇರಿಯ ಸೂಚನಾ ಫಲಕ ನೋಡಬಹುದು ಹಾಗೂ ಸಾಮಾನ್ಯ ವಿಭಾಗದ ಅಧೀಕ್ಷಕರನ್ನು ಸಂಪರ್ಕಿಸಿ 
ಪಡೆಯಬಹುದು. 

ಕೃಷಿ ನಿರ್ದೇಶಕರ ಪರವಾಗಿ, 
ದಿನಾಂಕ: 30.10.2007 ರಂದು ಅಪರಾಹ್ನ 04.00 ಗಂಟೆಗೆ ಕೃಷಿ ಆಯುಕ್ತರ ಕಛೇರಿ, ಶೇಷಾದ್ರಿ ರಸ್ತೆ, ಬೆಂಗಳೂರು 
ಆವರಣದಲ್ಲಿ ಕೇಂದ್ರ ಕಛೇರಿಯ ಅನುಪಯುಕ್ತ ಜಡವಸ್ತುಗಳನ್ನು (ಪೀಠೋಪಕರಣ) ಟೆಂಡರ್‌-ಕಂ-ಬಹಿರ೦ಗ ಹರಾಜಿಗೆ 
ನಿಗದಿಪಡಿಸಲಾದ ಷರತ್ತುಗಳು 

1. ಅನುಪಯುಕ್ತ ಸಾಮಗ್ರಿಗಳನ್ನು ಲಾಟುವಾರು ವಿಲೇವಾರಿ ಮಾಡಲಾಗುವುದು. 

2. ಟೆಂಡರುದಾರರು ದರವನ್ನು ಖಾಲಿ ಕಾಗದದಲ್ಲಿ ಲಾಟುವಾರು ದರ ನಮೂದಿಸಿ ಲಕೋಟೆಯಲ್ಲಿ ಮೊಹರು ಮಾಡಿ 
ಕೃಷಿ ನಿರ್ದೇಶಕರು, ಬೆಂಗಳೂರು ಇವರ ಪದನಾಮದಲ್ಲಿ ಡಿ.ಡಿ. ರೂಪದಲ್ಲಿ ರೂ.5,000/- ಇ.ಎಂ.ಡಿ. ಯೊಂದಿಗೆ 
ಖುದ್ದಾಗಿ ಅಥವಾ ಅಂಚೆ ಮೂಲಕ ದಿನಾಂಕ: 29.10.2007 ಅಪರಾಹ್ನ 5.00 ಗಂಟೆ ಒಳಗೆ ಸಾಮಾನ್ಯ ವಿಭಾಗ, 

ಕೃಷಿ ನಿರ್ದೇಶನಾಲಯ, ಶೇಷಾದ್ರಿ ರಸ್ತೆ, ಬೆ೦ಗಳೂರು ಇಲ್ಲಿ ಇಟ್ಟಿರುವ ಟೆಂಡರ್‌ ಪೆಟ್ಟಿಗೆಯಲ್ಲಿ ಹಾಕಬೇಕು. 


ಲ 
ರೂ.5,000/- ಇ.ಎಂ.ಡಿ. ಹುಂಡಿ ಇಲ್ಲದಿರುವ ಟೆಂಡರ್‌ ಮಾನ್ಯ ಮಾಡಲಾಗುವುದಿಲ್ಲ. 


(೨೦೮೧) 


೨೦೮೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ಭಾಗ-೫ 





ಬಹಿರಂಗ ಹರಾಜಿನಲ್ಲಿ ಭಾಗವಹಿಸುವರು ಮುಂಚಿತವಾಗಿ ರೂ.5,000/- ನಗದು ಠೇವಣಿ ನೀಡಿ ಹರಾಜಿನಲ್ಲಿ 
ಭಾಗವಹಿಸುವುದು. 
ಟೆಂಡರ್‌ ಹಾಕಿರುವವರು ಸಹ ಹರಾಜಿನಲ್ಲಿ ಭಾಗವಹಿಸಬಹುದು ಇವರು ಸಹ ರೂ.5,000/- ಠೇವಣಿ ನೀಡಿ 
ಭಾಗವಹಿಸಬೇಕು. 
ಬಹಿರಂಗ ಹರಾಜು ಪ್ರಕ್ರಿಯೆ ಮುಕ್ತಾಯವಾದ ನಂತರ ಟೆಂಡರ್‌ ಲಕೋಟೆ ತೆರೆಯಲಾಗುವುದು. ಬಹಿರಂಗ 
ಹರಾಜಿನಲ್ಲಿಯ ಅಖೈರು ಬಿಡ್‌ ಅಥವಾ ಟೆಂಡರ್‌ ನಲ್ಲಿ ನಮೂದಿಸಲಾದ ದರ, ಇದರಲ್ಲಿ ಗರಿಷ್ಟ ಮೊತ್ತ 
ಯಾವುದೋ ಅದನ್ನು ಅಂಗೀಕರಿಸಲಾಗುವುದು. 
ಯಶಸ್ವಿ ಬಿಡ್ಡುದಾರರು/ಟೆಂಡರುದಾರರು ಠೇವಣಿ ಮೊತ್ತ ಹೊರತುಪಡಿಸಿ ಬಿಡ್‌ ಮೊಬಲಗಿನ ಶೇ.25 ಸ್ಥಳದಲ್ಲಿಯೇ 
ಪಾವತಿಸಬೇಕು. ಸಂಬಂಧಿಸಿದ ಅಧಿಕಾರಿಯ ಅನುಮೋದನೆಯ ನಂತರ ಶೇ.75 ಭಾಗ ಹಾಗೂ ನಿಯಮಾನುಸಾರ 
ತೆರಿಗೆ ಪಾವತಿಸಿ, 7 ದಿನಗಳ ಒಳಗೆ ತಮ್ಮ ಸ್ವಂತ ಖರ್ಚಿನಲ್ಲಿ ಈ ಕಛೇರಿಯಿಂದ ತೆಗೆದುಕೊಂಡು ಹೋಗತಕ್ಕದ್ದು, 
ತಪ್ಪಿದಲ್ಲಿ ನೀವು ನೀಡಿರುವ ಠೇವಣಿ ಮತ್ತು ಶೇ.25 ಭಾಗ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. 
ಅಲ್ಲದೆ ಯಶಸ್ವಿ ಬಿಡ್ಡುದಾರರು ಅಖೈರು ಬಿಡ್ಡು ಮೊಬಲಗಿನ ಶೇಕಡಾ 25 ಭಾಗ ಪಾವತಿಸದಿದ್ದರೆ ಅವರು ನೀಡಿರುವ 
ಠೇವಣಿ ಸರ್ಕಾರಕ್ಕೆ ಮುಟ್ಟುಗೋಲು ಹಾಕಿಕೊಳ್ಳಲಾಗುವುದು. ನಂತರ ಅವರಿಗೆ ಈ ಬಗ್ಗೆ ಯಾವುದೇ ಹಕ್ಕು 
ಇರುವುದಿಲ್ಲ. 
ಯಶಸ್ವಿ ಟೆಂಡರುದಾರರು/ಬಿಡ್ಡುದಾರರು ಹೊರತುಪಡಿಸಿ ಉಳಿದವರ ಠೇವಣಿ ಮೊತ್ತ ಹಿಂದಿರುಗಿಸಲಾಗುವುದು. 
ಹರಾಜು ಕೈಗೊಳ್ಳುವ ರದ್ದುಪಡಿಸುವ ಮು೦ದೂಡುವ ಹಾಗೂ ಬಿಡ್‌ ಅಂಗೀಕರಿಸುವ ಮತ್ತು ತಿರಸ್ಕರಿಸುವ ಹಕ್ಕು 
ಇಲಾಖೆಯ ಅಧಿಕಾರಿಗಳು ಕಾಯ್ದಿರಿಸಿಕೊಳ್ಳಲಾಗಿದೆ. 

ಕೃಷಿ ನಿರ್ದೇಶಕರ ಪರವಾಗಿ, 













































































ಕೃಷಿ ಆಯುಕ್ತರ ಕಛೇರಿ, ಶೇಷಾದ್ರಿ ರಸ್ತೆ, ಬೆ೦ಗಳೂರು-1 ಇವರ ಕಛೇರಿಯಲ್ಲಿ ದಿನಾಂಕ: 30.10.2007 ರಂದು ಅಪರಾಹ್ನ 
4.00 ಗಂಟೆಗೆ ಟೆಂಡರ್‌-ಕಂ-ಬಹಿರಂಗ ಹರಾಜು ಮಾಡಲು ಉದ್ದೇಶಿಸಲಾದ ಲಾಟ್‌ವಾರು ಸಾಮಗ್ರಿಗಳ ಪಟ್ಟಿ 
ಕ್ರ.ಸಂ. ದಾಸ್ತಾನು ವಸ್ತುಗಳ ವಿವರಗಳು ಪ್ರಮಾಣ ಷರಾ 
1 2 3 4 
ಲಾಟ್‌ ನಂ. 1 
1 ಸ್ಟೀಲ್‌ ಟ್ರೈ 28 
2 ಪೆಡೆಸ್ಟಿಯಲ್‌ ಪ್ಯಾನ್‌ 02 
3 ಟೇಬಲ್‌ ಪ್ಯಾನ್‌ 03 
4 ಸ್ಟೀಲ್‌ ಮಡಚುವ ಕುರ್ಚಿ 06 
5 ಪೈಲ್‌ ಕಾಬಿನೆಟ್‌ 04 
6 ಕ್ಯಾಶ್‌ ಚೆಸ್ಟ್‌ 03 
7 ಎಸ್‌ ಟೈಪ್‌ ಕುರ್ಚಿಗಳು 108 
8 ಅಧಿಕಾರಿಗಳ ರಿವಾಲ್‌ ವಿಂಗ್‌ ಕುರ್ಚಿಗಳು 17 
9 ಬೆರಳಚ್ಚುಗಾರ ತಿರುಗುವ ಕುರ್ಚಿಗಳು 13 
10 ಸ್ಟೀಲು ಟೇಬಲ್‌ 15 
1] ಪೇಪರ್‌ ಕಟ್ಟಂಗ್‌ ಮಿಷನ್‌ 01 
12 ಚಿಕ್ಕ ಕಬ್ಬಿಣದ ರ್ಯಾಕ್‌ 13 
13 ದೊಡ್ಡ ಕಬ್ಬಿಣದ ರ್ಯಾಕುಗಳು 48 
14 ಸ್ಟೀಲು ಕಪಾಟು ದೊಡ್ಡದು 03 
15 ಸೀಲು ಕುಶನ್‌ ಎಸ್‌ ಟೈಪ್‌ ಕುರ್ಚಿಗಳು 10 
16 ಕಂಪ್ಯೂಟರ್‌ ಟೇಬಲ್‌ 01 
ಲಾಟ್‌ ನಂ. 2 
1 T.W.Chairs ಹಿಂಭಾಗ ಮತ್ತು ತಳಭಾಗ ನೈಲಾನ್‌ ಹೆಣೆಗೆ 30 
2 T.W. ಕುರ್ಚಿಗಳು 15 
3 T.W. ಕುರ್ಚಿಗಳು 24 
4 TW. ಆಲ್ಮೇರಾ 05 
5 ಅಧಿಕಾರಿಗಳ ಕುಶನ್‌ ಕುರ್ಚಿಗಳು 45 




















ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ೨೦೮೩ 




































































ಕ್ರ.ಸಂ. ದಾಸ್ತಾನು ವಸ್ತುಗಳ ವಿವರಗಳು ಪ್ರಮಾಣ ಷರಾ 
1 2 3 4 
6 T.W. ಟೇಬಲ್‌ 05 
7 ಮರದ ಪೆಟ್ಟಿಗೆ 11 
8 ಹೆಸರಿನ ಬೋರ್ಡು 02 
9 ಮರದ ಕುಶನ್‌ ಕುರ್ಚಿಗಳು 04 
10 ಅಧಿಕಾರಿಗಳ 1 ಆಕಾರದ ಟೇಬಲ್‌ 02 
11 ಮರದ ತುಂಡಾದ ಹಲಗೆಗಳು 02 
12 ಮರದ ಸ್ಕೀನ್‌ 03 

ಲಾಟ್‌ ನಂ. 3 
1 ದೂರವಾಣಿ ಉಪಕರಣ 85 
2 ಪ್ರತಿಲಿಪಿ ಯಂತ್ರ 01 
3 ಪ್ಯಾಕ್ಟ್‌ ಯಂತ್ರ 01 
4 ಎಮರ್ಜೆನ್ಸಿ ಲೈಟು 02 
5 ಎಲೆಕ್ಟಾನಿಕ್‌ ಟೈಪಿಂಗ್‌ ಯಂತ್ರ 02 
ಪಿ.ಆರ್‌. 601 ಕೃಷಿ ನಿರ್ದೇಶಕರ ಪರವಾಗಿ, 


KARNATAKA SLUM CLEARANCE BOARD 
Jannath Nagar, Toll Naka, Behind Karishma Hotel, Dharwad 
No. KSCB/EE-2/TC/IHSDP/Tn-3/2007-08/712, Dated: 22nd August 2007 
CORRIGENDUM / TIME EXTENSION 
Ref: This Office Tender Notification No. KSCB/EE-2/TC/IHSDP/Tender/03/07-08/324, 
Dated: 14.06.2007. 

With reference to the above, tender notification the time schedule of the tender and conditions 

amended as below. 
1 Last date for receipt of application Up to 4.00 PM On 25.09.2007 
along with cost of tender documents 











2 Issue of Blank Tender documents Date: 29.09.2007 in the office of the Executive 
Engineer, KSCB, Dharwad. 
3 Pre-bid meeting Date: 04.10.2007 at 11.00 A.M. 


Venue: Chamber of Executive Engineer, KSCB, No.2 
Division, Jannath Nagar, Toll Naka, Behind Karishma 
Hotel, Dharwad. 























4 Receipt of Sealed Tenders Date: 06.10.2007 upto 4.00 PM 
5 Technical Bid opening Date: 08.10.2007 upto 11.00 AM 
Sl. Name of Work City/Town Approx EMD Time for completion of 
No. amount put to |(Rs.in lakhs) the work 
tender (Including Monsoon 
(Rs.in lakhs) period) 





1 | Construction of 145 Houses 

under 1.H.S.D.P. in Sy.No. 

9/A/1A/1/1/A Soundatti. 

(Excluding Electrical works) 

Condition (5): The contractor/firm should have executed and successfully completed a single work of 
similar nature of value not less than 30% of the amount put to tender in any one 
Financial Year during the last 3 Financial Years. Certificate from the competent 
authority of the Government shall be enclosed to that effect. As per Govt. Order No. 
PWD 344 CRM 2000 Bangalore Dated: 15.01.2002) 

Condition (19): Is deleted. 

Condition (24): For proof of Financial capacity “Line of Credit" from any Nationalized Bank shall be 
produced for the particular work in the prescribed proforma for an amount equal to 50% 
of the amount put to tender. Failure to submit the line of credit along with technical bid 
and non-confirmation of line of credit from respective Bank will lead to disqualification. 


M.F. NARAYANKAR 
PD-97 Executive Engineer, KSCB No.2, Division, Dharwad. 


SOUNDATTI| 237.13 Lakhs |2,37,130.00 18 months 


























೨೦೮೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ಭಾಗ-೫ 





ಕರ್ನಾಟಕ ಮೃಗಾಲಯ ಪ್ರಾಧಿಕಾರ 
ಕಾರ್ಯನಿರ್ವಾಹಕ ನಿರ್ದೇಶಕರ ಕಛೇರಿ, ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆಂಗಳೂರು-83 
ಸಂಕ್ಷಿಪ್ತ ಅಲ್ಲಾವಧಿ ಟೆಂಡರು ಪ್ರಕಟಣೆ 
ಸಂಖ್ಯೆ: ಎ1/ಬಬಪಾ/ಸಿಆರ್‌-1/2007-08, ದಿನಾಂಕ: 24ನೇ ಸೆಪ್ಟೆಂಬರ್‌ 2007 
ಈ ಮೂಲಕ ಸಾರ್ವಜನಿಕರಿಗೆ ತಿಳಿಯಪಡಿಸುವುದೇನೆಂದರೆ, ಒಂದು ವರ್ಷ ಅವಧಿಯವರೆಗೆ ಭದ್ರತಾ 
ಸಿಬ್ಬಂದಿಯವರನ್ನು ಒದಗಿಸುವ ಬಗ್ಗೆ ಸೂಕ್ತ ಭದ್ರತಾ ಸಂಸ್ಥೆಗಳಿಂದ ಟೆ೦ಡರನ್ನು ಕರೆಯಲಾಗಿದೆ. 


























ಷೆಡ್ಯೂಲ್‌ 
ಕ್ರಮ ವಿವರಗಳು ಟೆಂಡರಿಗೆ ಇಡಲಾದ ಅಂದಾಜು ಸಲ್ಲಿಸಬೇಕಾದ 
ಸಂಖ್ಯೆ ಮೊತ್ತ ರೂ.ಲಕ್ಷಗಳಲ್ಲಿ ಇ.ಎಂ.ಡಿ. ರೂ.ಗಳಲ್ಲಿ 
1 ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕಿಗೆ ಭದ್ರತಾ 2.15 ಲಕ್ಷ ರೂ.21,500/- 
ಸಿಬ್ಬಂದಿಯನ್ನು ಒದಗಿಸುವುದು-5 ಜನ 
ಷರತ್ತುಗಳು: 


1. ಟೆಂಡರ್‌ ಫಾರಂ ನೀಡುವ ಅವಧಿ ದಿನಾಂಕ: 15.10.2007 ರಿ೦ದ 16.10.2007. 
ಟೆಂಡರ್‌ ಸಲ್ಲಿಸುವ ದಿನಾಂಕ: 17.10.2007 ರಂದು ಸಂಜೆ 3.00 ಗಂಟೆಗೆ. 
ಟೆಂಡರ್‌ ತೆರೆಯುವ ದಿನಾಂಕ: 17.10.2007 ರಂದು ಸಂಜೆ 4.00 ಗಂಟೆಗೆ. 
ಪ್ರತಿ ಟೆಂಡರ್‌ ಫಾರಂ ದರ ರೂ.225/- (ಎಲ್ಲಾ ತೆರಿಗೆ ಸೇರಿ) 
ಹೆಚ್ಚಿನ ನಿಬಂಧನೆ/ಮಾಹಿತಿಯನ್ನು ಈ ಕಛೇರಿಯಿಂದ ಪಡೆಯುವುದು. 
ಕಾರ್ಯನಿರ್ವಾಹಕ ನಿರ್ದೇಶಕರು, 


ಬನ್ನೇರುಘಟ್ಟ ಬಯಲಾಜಿಕಲ್‌ ಪಾರ್ಕ್‌, ಬೆ೦ಗಳೂರು-83. 
200 AUTHORITY OF KARNATAKA 
OFFICE OF THE EXECUTIVE DIRECTOR, BANNERGHATTA BIOLOGICAL PARK, BANGALORE-83 
BRIEF SHORT TERM TENDER NOTIFICATION 
No. A1/BBP/CR-1/2007-2008, Dated: 24th September 2007 
It is hereby notified for the general information of the public that sealed tenders are invited from 
the reputed agencies for providing Security Personnel for 1 year. 


ಹ 























SCHEDULE 
Sl. Particular of Work Approximate cost out to EMD to be 
No. tender furnished 
1 Providing Security Personnel to Bannerghatta Rs.2.15 Lakhs Rs.21,500/- 
Biological Park. Security Guards-5 Nos. 
Conditions: 
1. Issue of tender form 15.10.2007 to 16.10.2007. 
2. Receipt of tender form on 17.10.2007 up to 3.00 P.M. 
3. Opening of tender on 17.10.2007 at 4.00 P.M. 
4. Cost of tender form Rs.225/- (Including taxes) 
5. Detailed conditions can be had from the above office. 


Executive Director & Deputy Conservator of Forests, 
PD. 99 Bannerghatta Biological Park, Bangalore-83. 
WATER RESOURCES DEPARTMENT (Minor Irrigation) 
STATE TENDER BULLETIN 
ಸಂಖ್ಯೆ: ಸನೀಇ 04 ಮಸಾವಿ 2007, ದಿನಾಂಕ: 7ನೇ ಸೆಪ್ಸೆಂಬರ್‌ 2007 

The details of the notices inviting the tender in respect of the Procurement requirements of 
different procurement entities to be published as a part of the State-Tender Bulletin for the 2nd week of 
Sept 2007. The details of the published Tender Notification may be obtained from the concerned 
Executive Engineer who has invited the Tender. 

V. GOVINDARAJ 
State Tender Bulletin Officer and 
Deputy Secretary to Government, Water Resources Department (M.l.) 


ಜಲ ಸಂಪನ್ಮೂಲ ಇಲಾಖೆ (ಸಣ್ಣ ನೀರಾವರಿ) 
ಕಾರ್ಯನಿರ್ವಾಹಕ ಇಂಜಿಯರ್‌ರವರ ಕಛೇರಿ, ಸಣ್ಣ ನೀರಾವರಿ ವಿಭಾಗ, ಮಂಗಳೂರು. 
ಟೆಂಡರ್‌ ಪ್ರಕಟಣೆ (ದ್ವಿಲಕೋಟೆ ಪದ್ಧತಿ) 
ಕ್ರ.ಸಂಖ್ಯೆ: ಸನೀವಿ/ಮಂ/ಇ/ಸಜಿಪಮೂಡ/ಟೆ೦ಡರ್‌-06/2007-08/2339, ದಿನಾಂಕ: 25ನೇ ಆಗಸ್ಟ್‌ 2007 
ಈ ಕೆಳಕಂಡ ಕಾಮಗಾರಿಗೆ ಕರ್ನಾಟಕ ರಾಜ್ಯಪಾಲರ ಪರವಾಗಿ ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳ 
ಪಾರದರ್ಶಕತೆ ಅಧಿನಿಯಮದನ್ವಯ ಐಟಂವಾರು ಮೊಹರಾದ ಟೆಂಡರುಗಳನ್ನು 2 ಲಕೋಟೆ ಪದ್ಧತಿಯಲ್ಲಿ ಒಂದನೇಯ 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ೨೦೮೫ 





ದರ್ಜೆ ಸಿವಿಲ್‌: ಇಲೆಕ್ಟ್ರಿಕಲ್‌ ನೋಂದಾಯಿತ ಅರ್ಹ ಗುತ್ತಿಗೆದಾರರು ಅಂದರೆ ವೈಯಕ್ತಿಕ/ಫರ್ಮ್‌/ಸಂಯುಕ್ತವಾಗಿ ಎರಡು 
ಅಥವಾ ಹೆಚ್ಚಿನ ಗುತ್ತಿಗೆದಾರರು/ಫರ್ಮ್‌ ಅಥವಾ ಎರಡೂ ಹೊಂದಿರುವ ತು ಪಾಲುದಾರರಿಂದ ದಿನಾಂಕ: 
31.10. 2007ರ ಸಂಜೆ 4.00 ಗಂಟೆಯವರೆಗೆ ಸ್ವೀಕರಿಸಲಾಗುವುದು. ಸಾಧ್ಯವಾದರೆ ಅಂದೇ ತೆರೆಯಲಾಗುವುದು. 



































1 | ಕಾಮಗಾರಿಯ ಹೆಸರು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲ್ಲೂಕು 
ಸಜಿಪಮೂಡ ಗ್ರಾಮದ ಏತ ನೀರಾವರಿ 
ಯೋಜನೆ ಕಾಮಗಾರಿ. 

2 | ಟೆಂಡರ್‌ಗೆ ಇಡಲಾದ ಮೊತ್ತ ರೂ. 2,40,00,000.00 

3 ಇ.ಎಂ.ಡಿ. ರೂ. 2,40,000.00 

4 [ಟೆಂಡರ್‌ ಬುಕ್‌ಲೆಟ್‌ ದರ (ಎಲ್ಲಾ ತೆರಿಗೆ ಸೇರಿ) ರೂ. 20,000.00 

5 (ಕೆಲಸ ಪೂರ್ಣಗೊಳಿಸುವ ಅವಧಿ (ಮಳೆಗಾಲದ ಅವಧಿ ಸೇರಿ) 12 ತಿಂಗಳು 

6 ಅರ್ಹ ಗುತ್ತಿಗೆದಾರರ ದರ್ಜೆ ಕ್ಷಾಸ್‌-! 

7 | ಖಾಲಿ ಟೆಂಡರ್‌ ಫಾರಂ ಕೋರಿ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ | 19.10.2007 

8 | ಖಾಲಿ ಟೆಂಡರ್‌ ಫಾರಂ ಕೊಡುವ ದಿನಾಂಕ 24.10.2007 








ಮೇಲೆ ತಿಳಿಸಿರುವ ದಿನಾಂಕಗಳನ್ನು ಸಾರ್ವಜನಿಕ ರಜೆಯೆಂದು ಘೋಷಿಸಲ್ಪಟ್ಟಲ್ಲಿ ಆ ದಿನಗಳ ಮುಂದಿನ ದಿನಗಳಲ್ಲಿ 
ಆಯಾ ಕಾರ್ಯಕ್ರಮವನ್ನು ನಡೆಸಲಾಗುವುದು. 

ಟೆಂಡರ್‌ಗಳನ್ನು 2 ಲಕೋಟೆಗಳಲ್ಲಿ ಅಂದರೆ (1) ತಾಂತ್ರಿಕ ಬಿಡ್‌ (2) ಫೈನಾನ್ಸಿಯಲ್‌ ಬಿಡ್‌ಗಳಲ್ಲಿ ಸಲ್ಲಿಸುವುದು. 
ತಾಂತ್ರಿಕ ಬಿಡ್‌ ಭಾಗ-1: 

ಗುತ್ತಿಗೆದಾರರು ತಮ್ಮ ತಾಂತ್ರಿಕ ಬಿಡ್‌ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಈ ಕೆಳಕಾಣಿಸಿರುವ ನಿಬಂಧನೆಗಳಿಗೆ ಅರ್ಹತೆ 
ಹೊಂದಿರುವವರು ಮಾತ್ರ ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು. 
1. ವೈಯಕ್ತಿಕ ಫರ್ಮ/ಸಂಯುಕ್ತ ಎರಡು ಅಥವಾ ಹೆಚ್ಚಿನ ಗುತ್ತಿಗೆದಾರರು ಕೆಳಗಿನ ವಿವರ ಹೊಂದಿರಬೇಕು. 

2007-08ನೇ ಆರ್ಥಿಕ ಸಾಲಿನ ಹಿಂದಿನ 5 ವರ್ಷಗಳ ವಹಿವಾಟಿನ ವಿವರ (2002-03 ರಿಂದ 2006-07) 

1) 2002-03 ರಿಂದೀಚೆಗೆ ಕನಿಷ್ಠ 2 ಆರ್ಥಿಕ ವರ್ಷದಲ್ಲಿ ರೂ.480.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ ವಾರ್ಷಿಕ ವಹಿವಾಟು 
ಮಾಡಿರಬೇಕು. 

(ಅ) ಕಳೆದ 5 ವರ್ಷಗಳಲ್ಲಿ ವರ್ಷ 2006-07ನೇ ಸಾಲಿನ ಆರ್ಥಿಕ ವಹಿವಾಟಿಗೆ ಹೋಲಿಸಿದಾಗ ಶೇ.10ರ ಹೆಚ್ಚಿನ 
ರಿಯಾಯಿತಿಯನ್ನು ಪರಿಗಣಿಸಲಾಗುವುದು. 

2) ಪ್ರಮುಖ ಗುತ್ತಿಗೆದಾರರು 2002-03ರ ಈಚೆಗೆ ಕನಿಷ್ಠ ಇಂತಹದೇ ಮಾದರಿಯ ಒಂದು ಏತನೀರಾವರಿ ಕಾಮಗಾರಿ 
ತೃಪ್ತಿಕರವಾಗಿ (ಪ್ರಮುಖ ಅಂಶಗಳಾದ ಅಗೆತ, ಸಿಮೆಂಟ್‌ ಕಾಮಗಾರಿ, ಸ್ಟೀಲ್‌ ಒದಗಿಸಿ ಅಳವಡಿಸುವುದು, ರೈಸಿಂಗ್‌ 
ಮೈನ್‌ ಪೈಪ್‌ ಅಳವಡಿಸುವುದು ಮತ್ತು ಪಂಪಿಂಗ್‌ ಮೆಷಿನರಿ ಅಳವಡಿಸುವುದು. 2006-07ನೇ ಸಾಲಿನ ದರಗಳ 
ಮಟ್ಟಕ್ಕೆ) ರೂ.120.00 ಲಕ್ಷಕ್ಕೆ ಕಡಿಮೆ ಇಲ್ಲದಂತೆ (ಇದೇ ಮೌಲ್ಯಕ್ಕೆ ಕಡಿಮೆ ಇರದ ಹಾಗೂ ಇದೇ ಮಾದರಿಯ 
ಒಂದು ಕಾಮಗಾರಿ) ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಿರಬೇಕು. ಪ್ರಮುಖ  ಗುತ್ತಿಗೆದಾರರೆಂದರೆ 
ಕಾಮಗಾರಿಯನ್ನು ಸ್ವತಃ ನಿರ್ಮಿಸಿ ಸ್ವಂತ ಅವರ ಹೆಸರಿನಲ್ಲಿ ಬಿಲ್ಲನ್ನು ಪಡೆದಿರತಕ್ಕದ್ದು. 

3) ಯಾವುದೇ ಒಂದು ವರ್ಷದಲ್ಲಿ ಈ ಕೆಳಕಾಣಿಸಿದ ಕನಿಷ್ಠ ಪರಿಮಾಣದ ಕೆಲಸಗಳನ್ನು ಮಾಡಿರಬೇಕು. 


ಅ. ಅಗೆತದ ಕೆಲಸ 10000.00 ಘ.ಮೀ. 
ಆ. ಸಿಮೆಂಟ್‌ ಕಾಂಕ್ರೀಟ್‌ ಕೆಲಸ 1000.00 ಘ.ಮೀ. 
ಲ ಸಚ ಮೈನ್‌ ಕಾಮಗಾರಿ 1000 ಮೀ. 

ಈ ಪ್‌ವೆಲ್‌ ಬೈ ೯ನ್‌ ಪಂಪ್‌ ಪೂರೈಕೆ ಹಾಗೂ ಅಳವಡಿಸುವುದು ಮೋಟಾರು ಸಹಿತ 100 ಹೆಚ್‌.ಪಿ. 

ಉ. ಸ ಫೇಬ್ರಿಕೇಶನ್‌ ಕೆಲಸ 2 ಎಂ.ಟಿ. 


4) ಗುತ್ತಿಗೆದಾರರಿಂದ ಶೇ. ಒಂದರಷ್ಟು "ಕಾರ್ಮಿಕ ಕಲ್ಯಾಣ ಸುಂಕ” ವನ್ನು ಬಿಲ್ಲಿನಿಂದ ಕಡಿತಗೊಳಿಸಲಾಗುವುದು. ಅಲ್ಲದೆ, ಸದಿ 

ಕಾಯಿದೆ/ಆದೇಶಗಳಿಗನುಗುಣವಾಗಿ ಸುಂಕವನ್ನು ಗಣನೆಗೆ ತೆಗೆದುಕೊಂಡು ಗುತ್ತಿಗೆದಾರರು ಟೆ೦ಡರ್‌ ದರ ನಮೂದಿಸತಕ್ಕದ್ದು. 
2. ಅರ್ಜಿದಾರರು ಪ್ರದರ್ಶಿಸುವುದು. 

ಅ. ಈ ಯೋಜನೆಗೆ 5 ವರ್ಷಗಳ ಸಿವಿಲ್‌ ಇಂಜಿನಿಯರಿಂಗ್‌ ಕಾಮಗಾರಿಯ ಇಂತಹುದೇ ಅನುಭವವುಳ್ಳ ಒಬ್ಬ 
ಪ್ರೊಜೆಕ್ಟ್‌ ಮೆನೇಜರ್‌ ಹಾಗೂ ಸಾಕಷ್ಟು ಅನುಭವವುಳ್ಳ ಈ ತರಹದ ಕೆಲಸ ಮಾಡಿರುವ ಪರಿಣಿತರನ್ನು 
ಹೊಂದಿರಬೇಕು. ಈ ಕಾಮಗಾರಿಗೆ ಬೇಕಾದ ಸಂಪನ್ಮೂಲ ಚರಾಸ್ತಿ ಅಥವಾ ಹಣ ರೂಪದಲ್ಲಿ ಕನಿಷ್ಠ ರೂ.75.00 
ಲಕ್ಷಗಳ ಲಭ್ಯತೆಯ ಬಗ್ಗೆ ಪ್ರಮಾಣ ಪತ್ರ (ಲೈನ್‌ ಅಪ್‌ ಕ್ರೆಡಿಟ್‌) ಹೊಂದಿರಬೇಕು. 

3 ಗುತ್ತಿಗೆದಾರರು ಕಾಮಗಾರಿಗೆ ಬೇಕಾಗುವ ಐ.ಎಸ್‌. ಗುಣಮಟ್ಟವುಳ್ಳ ಸ್ಟೀಲ್‌, ಸಿಮೆ೦ಟನ್ನು ತಮ್ಮ ಸ್ವಂತ ಖರ್ಚಿನಲ್ಲಿ 
ಪೂರೈಸಿಕೊಳ್ಳತಕ್ಕದ್ದು. 


೨೦೮೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ಭಾಗ-೫ 





4. ತಾಂತ್ರಿಕ ಬಿಡ್‌ನ ಅರ್ಹತೆಗಾಗಿ ಸಲ್ಲಿಸಿರುವ ದಸ್ತಾವೇಜುಗಳ ಪ್ರಾಮಾಣಿಕತೆ ಮತ್ತು ಸತ್ಯಾಸತ್ಯತೆಗಳನ್ನು ಖಚಿತಗೊಳಿಸಲು 
ಅವುಗಳನ್ನು ಜಿಲ್ಲಾ ಮಟ್ಟದ ಅಧಿಕಾರಿಗಳಿಂದ ದೃಢೀಕರಿಸತಕ್ಕದ್ದು. 
5. ಮುಖ್ಯವಾಗಿ ಹಾಗೂ ಮಹತ್ವದ್ದಾಗಿರುವ ಈ ಕೆಳಕಂಡ ಯಂತ್ರೋಪಕರಣಗಳನ್ನು ಸ್ವಂತ ಹೊಂದಿರಬೇಕು. 


ಅ. ಕಾಂಕ್ರೀಟ್‌ ಮಿಕ್ಸರ್‌ (10/7 ಸಿ.ಎಫ್‌.ಟಿ.) — 3 
ಆ. ಟಿಪ್ಪರ್‌ಗಳು — 2 
ಇ. ಎಕ್ಸಾವೇಟರ್‌ಗಳು — 1 
ಈ. ಕಾಂಕ್ರೀಟ್‌ ವೈಬ್ರೇಟರ್‌ಗಳು (ಪಿನ್‌) — 2 
ಉ. ನೀರೆತ್ತುವ ಪಂಪ್‌ಗಳು — 50 ಅಶ್ವಶಕ್ತಿ 


ಊ. ವಿದ್ಯುತ್‌ ಕಾಮಗಾರಿಯನ್ನು ಅರ್ಹ ವಿದ್ಯುತ್‌ ಗುತ್ತಿಗೆದಾರರಿಂದ 
ನಿರ್ವಹಿಸುವ ಬಗ್ಗೆ ಒಡ೦ಬಡಿಕೆ ಪತ್ರವನ್ನು ಲಗತ್ತಿಸುವುದು. 

6. ನಿಗದಿಪಡಿಸಿದ ಇ.ಎಂ.ಡಿ.ಯನ್ನು ಕಾರ್ಯಪಾಲಕ ಇಂಜಿನಿಯರ್‌ರವರ ಹೆಸರಿನಲ್ಲಿ ಕಾಲ್‌ ಡಿಪೋಸಿಟ್‌, ಬ್ಯಾಂಕರ್ಸ್‌ ಚೆಕ್‌, 
ಡಿಮ್ಯಾಂಡ್‌ ಡ್ರಾಫ್ಟ್‌, ಕಾರ್ಯಪಾಲಕ ಇಂಜಿನಿಯರ್‌ರವರ ಹೆಸರಿನಲ್ಲಿ ಫ್ಲಡ್ಜ್ಡ್‌ ಮಾಡಿದ ಎನ್‌.ಎಸ್‌.ಸಿ. ರೂಪದಲ್ಲಿ 
ಸಲ್ಲಿಸುವುದು. 

7. ತಾಂತ್ರಿಕ ಪರಿಣತಿ ಹೊಂದಿದ ಸಿಬ್ಬಂದಿ ವಿವರ. 

1. ಗುತ್ತಿಗೆದಾರರು ರಾಜ್ಯ ಮಾರಾಟ/ವಾಣಿಜ್ಯ ತೆರಿಗೆ ಇಲಾಖೆಯಲ್ಲಿ ನೋಂದಣಿ ಮಾಡಿಸಿರುವ ಬಗ್ಗೆ ನೋಂದಣಿ ಪತ್ರದ 
ಪ್ರತಿ ಹಾಗೂ ತಿರುವಳಿ ಪತ್ರದ ಪ್ರತಿಯನ್ನು ತಾಂತ್ರಿಕ ಬಿಡ್‌ನೊಂದಿಗೆ ಲಗತ್ತಿಸತಕ್ಕದ್ದು. 
ಎರಡನೇ ಲಕೋಟೆ ಫೈನಾನ್ಸಿಯಲ್‌ ಬಿಡ್‌ ಕುರಿತಂತೆ ಇರತಕ್ಕದ್ದು. 
ಮೊದಲು ಟೆಕ್ನಿಕಲ್‌ ಬಿಡ್‌ ಬಗೆಗಿನ ಲಕೋಟೆಯನ್ನು ತೆರೆಯಲಾಗುವುದು. ಇದು ಸಮರ್ಪಕವಿದ್ದಲ್ಲಿ ಫೈನಾನ್ಸಿಯಲ್‌ 
ಬಿಡ್‌ ಲಕೋಟೆಯನ್ನು ತೆರೆಯಲಾಗುವುದು. 
ಟೆಂಡರ್‌ ಶೆಡ್ಯೂಲ್‌ಗೆ ನೀಡಲಾದ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಹಿಂದಿರುಗಿಸಲಾಗುವುದಿಲ್ಲ. ಗುತ್ತಿಗೆದಾರರು 
ಅರ್ಜಿ ಸಲ್ಲಿಸುವಾಗ ಗುತ್ತಿಗೆ ನೋಂದಣಿ ಪುಸ್ತಕವನ್ನು ಹಾಗೂ ಇದೇ ಮಾದರಿಯ ಕಾಮಗಾರಿ ನಿರ್ವಹಿಸಿದ ಬಗ್ಗೆ ಪ್ರಮಾಣ 
ಪತ್ರವನ್ನು ತಪ್ಪದೇ ತರತಕ್ಕದ್ದು. ಯಾವುದೇ ಟೆಂಡರನ್ನು ಅಥವಾ ಎಲ್ಲಾ ಟೆಂಡರುಗಳನ್ನು ಯಾವುದೇ ಕಾರಣ ನೀಡದೇ 
ತಿರಸ್ಕರಿಸುವ ಅಥವಾ ಅಂಗೀಕರಿಸುವ ಹಕ್ಕನ್ನು ಸಂಬಂಧಪಟ್ಟ ಇಲಾಖಾಧಿಕಾರಿಯವರು ಹೊಂದಿರುತ್ತಾರೆ. ಗುತ್ತಿಗೆದಾರರು 
ಟೆಂಡರ್‌ ಶೆಡ್ಕೂಲ್‌-ಬಿ ನಲ್ಲಿ ನಮೂದಿಸಿರುವ ಇಲಾಖಾ ದರಗಳಿಗಿಂತ ಕಡಿಮೆ ದರಗಳನ್ನು ನಮೂದಿಸಿದಲ್ಲಿ ಒಟ್ಟು ವ್ಯತ್ಕಾಸದ 
ಮೊತ್ತಕ್ಕೆ ಪೂರಕವಾಗಿ ಇ.ಎಂ.ಡಿ.ಯನ್ನು ಪ್ರತ್ಯೇಕವಾಗಿ ಫೈನಾನ್ಸಿಯಲ್‌ ಬಿಡ್‌ ನೊಂದಿಗೆ ಸಲ್ಲಿಸತಕ್ಕದ್ದು. ಹೆಚ್ಚಿನ ವಿವರಗಳನ್ನು 
ಕಛೇರಿ ಸಮಯದಲ್ಲಿ ಪಡೆದುಕೊಳ್ಳಬಹುದು. 
ಕಾರ್ಯನಿರ್ವಾಹಕ ಇಂಜಿನಿಯರ್‌, 
ಸಣ್ಣ ನೀರಾವರಿ ವಿಭಾಗ, ಮ೦ಗಳೂರು. 
ಜಲ ಸಂಪನ್ಮೂಲ (ಸಣ್ಣ ನೀರಾವರಿ) ಇಲಾಖೆ 
ಕಾರ್ಯನಿರ್ವಾಹಕ ಅಭಿಯಂತರರ ಕಛೇರಿ, ಸಣ್ಣ ನೀರಾವರಿ ವಿಭಾಗ, ಬಳ್ಳಾರಿ. 
ಕ್ರ.ಸಂಖ್ಯೆ: ಕಾನಿಇ/ಸನೀವಿ/ಬ/ಸ.ಇ-1/ನಬಾರ್ಡ್‌ ಕಾಮಗಾರಿ/2007-08/1560, ದಿನಾಂಕ: 16ನೇ ಆಗಸ್ಟ್‌ 2007 
ಪ್ರೀಕ್ವಾಲಿಫಿಕೇಶನ್‌ ಟೆಂಡರ್‌ ಮುಂದೂಡಿಕೆ ಪ್ರಕಟಣೆ ಸಂ-2 
ಉಲ್ಲೇಖ: 1) ಈ ಕಛೇರಿ ಪ್ರೀಕ್ವಾಲಿಫಿಕೇಶನ್‌ ಟೆಂಡರ್‌ ಪ್ರಕಟಣೆ ಸಂಖ್ಯೆ: 692, ದಿನಾಂಕ: 10.04.2007. 
2) ಈ ಕಛೇರಿ ಪ್ರೀಕ್ವಾಲಿಫಿಕೇಶನ್‌ ಟೆಂಡರ್‌ ಮುಂದೂಡಿಕೆ ಪ್ರಕಟಣೆ ಪತ್ರ ಸಂಖ್ಯೆ: 1162, ದಿನಾಂಕ: 
28.06.2007, 
ಉಲ್ಲೇಖದನ್ವಯ ಬಳ್ಳಾರಿ ಜಿಲ್ಲೆ, ಹಡಗಲಿ ತಾಲ್ಲೂಕಿನ ಕುಡುಗೋಲು ಮಟ್ಟ ಹತ್ತಿರ ತುಂಗಾಭದ್ರ ನದಿಯಿಂದ ಏತ 
ನೀರಾವರಿ ಯೋಜನೆ ನಿರ್ಮಾಣ ಕಾಮಗಾರಿಗಾಗಿ ಪ್ರೀಕ್ವಾಲಿಫಿಕೇಶನ್‌ ಟೆ೦ಡರನ್ನು ಆಹ್ವಾನಿಸಲಾಗಿತ್ತು. ತಾಂತ್ರಿಕ 
ಕಾರಣಗಳಿಂದಾಗಿ ಸದರಿ ಕಾಮಗಾರಿಯ ಪ್ರೀಕ್ವಾಲಿಫಿಕೇಶನ್‌ ಟೆಂಡರ್‌ ಫಾರಂಗಳಿಗೆ ಅರ್ಜಿ ಸ್ವೀಕರಿಸುವ ಹಾಗೂ ವಿತರಿಸುವ 
ದಿನಾಂಕಗಳನ್ನು ಬದಲಾವಣೆ ಮಾಡಲಾಗಿತ್ತು. ಈಗ ಅನಿವಾರ್ಯ ಕಾರಣಗಳಿಂದ ಸದರಿ ಕಾಮಗಾರಿಯ ಪ್ರೀಕ್ಷಾಲಿಫಿಕೇಶನ್‌ 
ಟೆಂಡರ್‌ ದಸ್ತಾವೇಜುಗಳನ್ನು ನೀಡುವ ಹಾಗೂ ಭರ್ತಿ ಮಾಡಿದ ದಸ್ತಾವೇಜುಗಳನ್ನು ಸ್ವೀಕರಿಸುವ ದಿನಾ೦ಕಗಳನ್ನು ಅನಿರ್ದಿಷ್ಟ 
ಅವಧಿಗೆ ಮುಂದೂಡಲಾಗಿದೆ. 
ನಿಖರವಾದ ವೇಳಾಪಟ್ಟಯನ್ನು ಪ್ರತ್ಯೇಕವಾಗಿ ಹೊರಡಿಸಲಾಗುವುದು. 
ಟಿ. ವೆಂಕಟೇಶ್‌ 

ಪಿ.ಆರ್‌. 603 ಕಾರ್ಯನಿರ್ವಾಹಕ ಇಂಜಿನಿಯರ್‌, 

ಸಣ್ಣ ನೀರಾವರಿ ವಿಭಾಗ, ಬಳ್ಳಾರಿ. 





ಭಾಗ-೫ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ೨೦೮೭ 





PUBLIC WORKS DEPARTMENT (NATIONAL HIGHWAYS) 
Office of the Executive Engineer, NH Division, # 14/3, 4th Floor, Building Nrupathunga Road, 
Bangalore-560001 
TENDER NOTIFICATION No. 9/2007-08, Dated: 1st September 2007 
(TWO COVER SYSTEM) 

Sealed ltem Rate Tenders for the works noted below under TWO COVER BID SYSTEM as per 
KTPP-Act-2000 in prescribed form in duplicate are invited from the Class-l contractors registered in 
KPWD/MORT&H approved Firms. Two covers bid system of tendering consists of Technical Bid and 
Financial Bid. It is required to superscibe Technical Bid & Financial Bid on each cover and these two 
covers shall be sealed and kept in another sealed cover duly super scribing the name of work and shall 
be addressed to the undersigned with name and full postal address of the bidder. Completed bids will be 
received in the Office of the Superintending Engineer, National Highway Circle, Bangalore or in the Office 
of the Executive Engineer, National Highway Division, Bangalore up to 4.00 P.M. on 6.11.2007, subject to 
the conditions laid down in form PWG 65, 66 of KPWD code Vol. Il, Special Conditions contained in the 
schedules and in KTPP Act 2000. The Technical Bids will be opened by the undersigned on the dates 
noted below. Financial Bids of only those bidders who qualify in the Technical Bid shall be opened. If any 
one of the dates mentioned below happens to be a General Holiday Technical Bid will be opened on the 
working day. 




















Sl. Name of Work Amount |EMD in| Cost of Tender] Nature of Time for 
No. put to Rs.in | Forms Non- work completion 
Tender | lakhs refundable of work 
Rs.in including taxes. (Excluding 
Lakhs (DD only) monsoon) 
1 | Improvement to road from CRF road 205.00 2.05 | Rs.30,000/- + | Asphalting & 12 
to state Border via Somayajalahalli 12.50% VAT | Construction | Months 
(Somayajur) in Srinivasapura Taluka of Deck slab 
in Kolar District under ISC (Job No- & HP culverts 
ISC-KNT-2007-21). 











1. The contractors interested in bidding for the work may submit an application to the undersigned 
along with cost of tender documents (non refundable) to be paid in cash or in the form of DD drawn 
in favour of the Executive Engineer, National Highway Division, Bangalore Payable at Bangalore 
along with application. The applicants should submit proof of registration, latest income tax clearance 
certificate, Permanent Account Number and Karnataka sales tax clearance certificate obtained from 
the concerned Departments, relevant experience certificate issued by the officer not below the rank 
of Executive Engineer and contractors pass book while submitting the applications for tender 
schedules, otherwise the application will not be considered. 

2. The Schedule of dates is as under: 

a) Date for receipt of application and 


issue of Blank tender schedules up to ತ 2.11.2007 till 4.00 PM 
b) Date for submission of Tenders up to : 6.11.2007 till 4.00 PM 
c) Opening of Technical Bid @ 4.30 PM y 6.11.2007 (If Possible) 


CONDITIONS FOR TECHNICAL BIDS: 
1. The EMD in the form of DD/FDR/Pay Order/Bank Guarantee drawn from a Nationalized or 
Scheduled Bank or NSC (Pledged in favour of the undersigned) shall be enclosed in the Technical Bid. 
The Bank Guarantee shall be in the form as specified in PWG-66 supplied with the tender form, otherwise 
tenders will be rejected. All types of EMD should be valid for 180 days from the date of opening fixed for 
tender other wise such tenders will be rejected. 
2. Each tenderer shall own the following machineries and enclose the evidence of ownership, as 
detailed under with the Technical Bid. The Technical bids submitted without evidence of owner-ship as 
detailed are liable for disqualification. 

Sl.No. Machinery Numbers Evidence of Ownership to be furnished. 

1 HMP 40/60 TPH One Copy of Purchase invoice/Sale deed with a 

copy of purchase invoice from the seller. 
2 Mechanical Paver Finisher 0೧೮ | DO 
































೨೦೮೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಅಕ್ಟೋಬರ್‌ ೪, ೨೦೦೭ ಭಾಗ-೫ 





























Sl.No. Machinery Numbers Evidence of Ownership to be furnished. 

3 Vibratory Road Roller One Copy of Purchase invoice/Sale deed with a 
copy of purchase invoice from the seller. 

4 Static Road Roller TWO | DO 

5 Mechanical Sprayer TWO | DO 

6 Tippers Four Registration certificate with fitness certificate & 
T.C., issued by ೧.7.0. 

7 Concrete Mixers Four Copy of Purchase invoice/Sale deed with a 
copy of purchase invoice from the seller. 

8 Needle Vibrators Three | ೧ದದರರರರರರರರರರದದದದದದದದದ DO 

















3. Each Tenderer should have individually satisfactorily completed work of similar nature of work value 
of which is not less than 30% of the value of work in this notification (Updated at 10% per annum 
compoundable) in any one financial year during a block period of previous five years. Alternatively, 
the contractor should have completed a billing of 30% of the value of work in this notification during 
the current financial year for same nature of work. The experience certificate in this regard should 
invariably mention the nature/items of work executed along with date of commencement and date of 
completion, otherwise such Technical Bid is liable for disqualification. 

4. For proof of Financial Capacity, the Line Of Credit from any Scheduled Bank shall be invariably 
produced for the particular work in the proforma prescribed in the technical Bid for an amount equal 
to 30% of the amount put to tender. Failure to submit the Line of Credit along with technical Bid lead 
to disqualification. 

5. All documents enclosed in support of technical bids, shall be attested by a Gazetted officer not 
below the rank of District Level Officer, otherwise the bids are liable to be disqualified. The 
original documents should be produced for verification at any stage of tender process as and when 
sought for. Failure to produce original documents leads to disqualification of technical bids. 

6. Only relavant certificates and details shall be furnished with the technical bid. Details of 
Company/Agencies/Firms profile be enclosed. 

7. Tendering by Joint Venture is not allowed. 

8. The Competent authority reserves the right to reject any or all the tenders without assigning any 
reason. 

9. Conditional tenders will not be accepted. 

Any other details, regarding the work, can be obtained from the above office during office hours. 
PR-611 Executive Engineer, NH Division, Bangalore. 


ಬಂದರು ಮತ್ತು ಒಳನಾಡು ಜಲಸಾರಿಗೆ ಇಲಾಖೆ 
ನಾವಿಕ ಶಿಲ್ಪಿಯವರ ಕಛೇರಿ, ಬೈತಖೋಲ್‌, ಕಾರವಾರ 

ಮರು ಟೆಂಡರ್‌ ಅಧಿಸೂಚನೆ ಸಂಖ್ಯೆ: ಜಿಎನ್‌ಎಲ್‌:ಕ್ರ.ಸಂ.1:2007-08, ದಿನಾಂಕ: 1ನೇ ಅಕ್ಟೋಬರ್‌ 2007 

ಕರ್ನಾಟಕ ರಾಜ್ಯ ಬಂದರುಗಳಲ್ಲೊಂದಾದ ಕಾರವಾರ ಬಂದರಿನಲ್ಲಿ ಸುರಕ್ಷಿತವಾಗಿ ಹಡಗುಗಳನ್ನು ಧಕ್ಕೆಗೆ ತರಲು 
ಮತ್ತು ಧಕ್ಕೆಯಿಂದ ನಿರ್ಗಮಿಸಲು ಟೈಮ ಚಾರ್ಟರ ಆಧಾರದ ಮೇಲೆ 15 ಟನ್ನು ಬೋಲಾರ್ಡ್‌ ಪುಲ್‌ ಸಾಮರ್ಥ್ಯವುಳ್ಳ 
ಅಂದಾಜು 2.5 ಮೀಟರ್‌ ಡ್ರಾಫ್ಟ್‌ ಉಳ್ಳ 1 ಜಗ್ಗು ನಾವೆ (1೬0) ಯನ್ನು ನೌಕಾ ಚಟುವಟಿಕೆಗಳ ಸಂಬಂಧ ಕಾರ್ಯದಲ್ಲಿ 
ಒದಗಿಸುವ ಬಗ್ಗೆ ಅನುಭವವುಳ್ಳ ಜಗ್ಗು ನಾವೆ ಅರ್ಹ ಮಾಲೀಕರಿಂದ ಮೊಹರು ಮಾಡಿದ ಸ್ಪರ್ಧಾತ್ಮಕ ಟೆಂಡರನ್ನು 
ಆಹ್ವಾನಿಸಲಾಗಿದೆ. 

1) ಟೆಂಡರ್‌ ಶೆಡ್ಯೂಲ್ಡನ್ನು ಪಡೆಯಲಿಚ್ಚಿಸುವ ಟೆಂಡರುದಾರರು ಟೆಂಡರ್‌ ಫೀ ಬಾಬ್ತು ರೂ.2000-00 (ಎರಡು 
ಸಾವಿರ) * ವ್ಯಾಟ್‌ ಈ 12.5% * 200-00 ಅಂಚೆ ವೆಚ್ಚ ಅಂಚೆದ್ದಾರ ಕಳುಹಿಸಬೇಕಾದಲ್ಲಿ) ಬೇಡಿಕೆ ಹುಂಡಿ 
ರೂಪದಲ್ಲಿ ನಾವಿಕ ಶಿಲ್ಪಿ ಕಾರವಾರ ಇವರ ಹೆಸರಿನಲ್ಲಿ ಯಾವುದೇ ರಾಷ್ಟೀಕೃತ ಬ್ಯಾಂಕಿನಿಂದ ಪಡೆದು ಕೋರಿಕೆ 
ಅರ್ಜಿಯೊಂದಿಗೆ ಒಪ್ಪಿಸುವುದು. ಕೋರಿಕೆ ಪತ್ರ ಸಲ್ಲಿಸಲು ಕೊನೆಯ ದಿನಾಂಕ: 26.10.2007. 

2) ಟೆಂಡರ್‌ ಶೆಡ್ಕೂಲ್ಲನ್ನು ದಿನಾ೦ಕ: 29.10.2007 ರಿ೦ದ 31.10.2007 ರವರೆಗೆ ಈ ಕಛೇರಿಯಿಂದ ನೀಡಲಾಗುವುದು. 

3) ಭರ್ತಿ ಮಾಡಿದ ಟೆಂಡರನ್ನು ದ್ವಿಪ್ರತಿಯಲ್ಲಿ ಇ.ಎಂ.ಡಿ. ಯೊಂದಿಗೆ ದಿನಾಂಕ: 30.11.2007ರ 4.00 ಗಂಟೆಯೊಳಗೆ 
ನಾವಿಕ ಶಿಲ್ಪಿ, ಕಾರವಾರ ಇವರಿಗೆ ತಲುಪತಕ್ಕದ್ದು. ತಾಂತ್ರಿಕ ಬಿಡ್ಡನ್ನು ಅದೇ ದಿನ 4.30 ಗಂಟೆಗೆ ಉಪಸ್ಥಿತರಿದ್ದ 
ಟೆಂಡರುದಾರರ ಸಮ್ಮುಖದಲ್ಲಿ ಸಾಧ್ಯವಾದಲ್ಲಿ ತೆರೆಯಲಾಗುವುದು. 

4) ಟೆಂಡರ್‌ ನಮೂನೆಯ ಬೆಲೆಯನ್ನು ಹಿಂದಕ್ಕೆ ನೀಡಲಾಗುವುದಿಲ್ಲ. ಅಂಚೆ ಮೂಲಕ ರವಾನಿಸಿದ ಟೆಂಡರು ತಡವಾಗಿ 
ಮುಟ್ಟಿದ : ಕಳೆದು ಹೋದ ಬಗ್ಗೆ ಈ ಕಛೇರಿಯು ಜವಾಬ್ದಾರರಲ್ಲ. 

ಪಿ.ಆರ್‌. 612 ನಾವಿಕ ಶಿಲ್ಪಿ, ಕಾರವಾರ. 


